ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಶ್ರವಾರ, ದಿನಾಂ೦ಕ:29 ನೇ ಜನವರಿ, 2021 


ಮುಖ್ಯಮಂತಿ ಗ್ರಾಮ ವಿಕಾಸ ಯೋಜನೆಯ ಕುರಿತು 
ಶ್ರೀ ಕೆ. ಹರೀಶ್‌ ಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು) - 
10 (16) ಗ್ರಾಮೀಣಾಬಿವೃದ್ದಿ ಮತ್ತು ಪಂಚಾಯತ್‌ರಾಜ್‌ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಮುಖ್ಯಮಂತಿ ಗ್ರಾಮ ವಿಕಾಸ ಯೋಜನೆಯಡಿಯಲ್ಲಿ ಪ್ರತಿ ಗ್ರಾಮಗಳ ಅಭಿವೃದ್ಧಿಗೆ ವಿಧಾನ ಪರಿಷತ್ತು 
ಶಾಸಕರುಗಳ ಕೋಟಾದಡಿಯಲ್ಲಿ 2018-19, 2019-2020 ಹಾಗೂ 2020-2021ನೇ ಸಾಲಿನಲ್ಲಿ ಅನುದಾನ 
ಹಂಚಿಕೆಯಾಗಿದೆಯೇ; (ವರ್ಷವಾರು ಹಂಚಿಕೆಯಾದ ಅನುದಾನದ ವಿವರ ಒದಗಿಸುವುದು) 


(ಆ) ಇಲ್ಲವಾದಲ್ಲಿ, ಯಾವಾಗ ನೀಡಲಾಗುವುದು? (ಮಾಹಿತಿ ನೀಡುವುದು) 


